saunind ? 


BUILDING VOCABULARY IN THE EARLY 
GRADES 


ಆರಂಬಿಕ ಶ್ರೇಣಿಗಳಲ್ಲಿ 
ಶಬ್ದಕೋಶವನ್ನು ಬಿರ್ಬಿಸುವುದು 


Early Literacy Initiative 
Tata Institute of Social Sciences, Hyderabad 


Practitioner Brief 10 


2019 


Supported by 


TATA TRUSTS 


This Practitioner Brief is part of a series brought out by the Early Literacy Initiative anchored by the 
Azim Premji School of Education at the Tata Institute of Social Sciences, Hyderabad. 


TISS, Hyderabad ELI Practitioner Brief 10 


BUILDING VOCABULARY IN THE EARLY GRADES 
ಆರಂಬಿಕ ಶ್ರೇಣಿಗಳಲ್ಲಿ ಶಬ್ಗ್ಬಕೋಶವನ್ನು ನಿರ್ಮಿಸುವುದು 


w= wa 


Ram Ae @, ae, AF 


ಚಿತ 1 ಹೊಸ ಪದಗಳ ಕಲಿಕಾ ಪಟ್ಟಿಯನ್ನು ಪದ್ಯದೊಂದಿಗೆಣವಿತೆಯೊಂದಿಗೆ) 
ಪ್ರಾರಂಭಿಸೋಣ. 2ನೇ ತರಗತಿಗಾಗಿ ಛತ್ತೀಸ್‌ ಘಟಿದ ಎಸ್‌ ಸಿ ಇ ಆರ್‌ ಟೆ ಪಠ್ಯಪುಸ್ತಕದ 
ಪುಟ ಸಂಖ್ಯೆ.31-32 


TISS, Hyderabad ELI Practitioner Brief 10 


ಹೆಚ್ಚಿನ ಭಾಷೆಯ ಪಠ್ಯಪುಸ್ತಕಗಳು ಹೇಗೆ ಶಬ್ಲಕೋಶವನ್ನು ಕಲಿಸುವ ಗುರಿಯೊಂದಿಗೆ 
ಆಯೋಜಿಸಲಾಗಿದೆ ಎಂದು ನಾವೆಲ್ಲರೂ ತಿಳಿದಿದ್ದೇವೆ. ಅಧ್ಯಾಯಗಳು ಅವುಗಳ ಅರ್ಥಗಳು ಅಥವಾ 
ಸಮಾನಾರ್ಥಕಗಳ ಜೊತೆಗೆ "ಕಷ್ಟದ" ಪದಗಳ ಪಟ್ಟೆಯನ್ನು ಹೊಂದಿರುತ್ತದೆ (ಚಿತ್ರ 1 ನೋಡಿ). ಈ 
ಪದಗಳ ಸುತ್ತ ಸುತ್ತುವ ಒಂದು ಚಟುವಟಿಕೆಗಳ ಸೆಟ್‌ ಮುಂದೆ ಬರುತ್ತದೆ, ಉದಾಹರಣೆಗೆ ಪದಗಳನ್ನು 
ಅವುಗಳ ಅರ್ಥಗಳೊಂದಿಗೆ ಹೊಂದಿಸುವುದು, ಕೊಟ್ಟೆರುವ ವಾಕ್ಯಗಳನ್ನು ಪೂರ್ಣಗೊಳಿಸಲು 
ಸರಿಯಾದ ಪದವನ್ನು ಆರಿಸುವುದು ಅಥವಾ ಪದಗಳೊಂದಿಗೆ ವಾಕ್ಯಗಳನ್ನು ಮಾಡುವುದು. 


ಈ ವ್ಯಾಪಕ ವಿಧಾನವು ಹೊಸ ಪದಗಳನ್ನು ಕಲಿಯುವಲ್ಲಿ ಎಷ್ಟು ಪರಿಣಾಮಕಾರಿಯಾಗಿರಬಹುದು 
ಎಂದು ನೀವು ಯೋಚಿಸುತ್ತೀರಿ? ಇದು ವಿದ್ಯಾರ್ಥಿಗಳಿಗೆ ಹೊಸ ಪದಗಳ ಜೊತೆ ಪರಿಚಯಿಸಿಕೊಳ್ಳಲು 
ಸಹಾಯ ಮಾಡುತದೆ ಎಂದು ಹೇಳಬಹುದು. ಉದಾಹರಣೆಗೆ, ವಿದ್ಯಾರ್ಥಿಯು “A (ಆಕಾಶ) = 
ಇಟ" (ನಭ) ಎಂದು ಓದುತ್ತಿದ್ದರೆ: "ಸಟ" (ನಭ) ಎನ್ನುವ ಹೊಸ ಪದದ ಪರಿಚಯ ಅವಳಿಗೆ 
ಆದಂತಾಗಬಹುದು. ಆದರೆ, ವಿದ್ಯಾರ್ಥಿಯು ಈ ಅರ್ಥವನ್ನು ತನ್ನ ಮನಸ್ಸಿನಲ್ಲಿ ಉಳಿಸಿಕೊಂಡು 
ಅಥವಾ ಮಾತನಾಡುವಾಗ ಅಥವಾ ಬರೆಯುವಾಗ ಅದನ್ನು ಬಳಸಲು ಎಷ್ಟು ಸಾಧ್ಯ? ಒಂದು 
ರೀತಿಯಲ್ಲಿ, ಶಬ್ಬಕೋಶವನ್ನು ಕಲಿಸುವ ಸಾಂಪ್ರದಾಯಿಕ ವಿಧಾನಗಳು, ಅವುಗಳ ಮೇಲೆ ಆಳವಾದ 
ಮಾಲೀಕತ್ಸವನ್ನು ಬೆಳೆಸಲು ಸಹಾಯ ಮಾಡುವುದಕ್ಕಿಂತ ಹೆಚ್ಚಾಗಿ ಹೊಸ ಪದಗಳನ್ನು 
ವಿದ್ಯಾರ್ಥಿಗಳಿಗೆ ಪರಿಚಯಿಸುತ್ತವೆ 


ಪದಗಳನ್ನು ತಿಳಿದುಕೊಳ್ಳವ ಮಟ್ಟಿಗಳು 


“ಪರಿಚಯ” ಮತ್ತು “ಮಾಲೀಕತ್ವ” ಎಂದರೇನು? ಪದಗಳನ್ನು ಅರ್ಥಮಾಡಿಕೊಳ್ಳವುದು. ಎಲ್ಲಾ 
ಅಥವಾ ಯಾವುದೂ ಇಲ್ಲದ ವಿದ್ಯಮಾನ ಎಂದು ಸಾಮಾನ್ಯವಾಗಿ ಜನರು ನಂಬುತ್ತಾರೆ: ನಿಮಗೆ 
ಒಂದು ಪದ ಚೆನ್ನಾಗಿ ತಿಳಿದಿದೆ ಅಥವಾ ತಿಳಿದಿಲ್ಲ. ವಾಸ್ತವವಾಗಿ, ಟೇಬಲ್‌ 1 (ಬೆಕ್‌, ಮೆಕ್‌ಕೌನ್‌ 
ಮತ್ತು ಕುಕನ್‌, 2002) ನಲ್ಲಿ ತೋರಿಸಿರುವಂತೆ ವಿವಿಧ ಹಂತಗಳಲ್ಲಿ ಪದಗಳನ್ನು ತಿಳಿಯುವುದಿದೆ. 


ಟೇಬಲ್‌ 1 
ಪದಗಳ ಜ್ಞಾನದ ಮಟ್ಟೆಗೇಿ(ಹಂತಗೇಖು) 


ಹಂತಗಳು ಮಾನದಂಡ 


ಸ್ಥಾಪಿಸಲಾದ ಪದದ ಸಮೃದ್ದ ತಿಳುವಳಿಕೆಯನ್ನು ಸ್ಥಾಪಿಸಲಾಗಿದೆ: ಅರ್ಥವನ್ನು ಸುಲಭವಾಗಿ ಮತ್ತು 
ವೇಗವಾಗಿ ಗುರುತಿಸಲಾಗುತ್ತದೆ 


TISS, Hyderabad ELI Practitioner Brief 10 


ಪರಿಚಿತ ಹಂತ 2 -ಕೆಲವು ಆಲೋಚನೆಯ ನಂತರ ಮೂಲ ಅರ್ಥವನ್ನು ಗುರುತಿಸಲಾಗುತ್ತದೆ. 
ಹಂತ 1 - ಅರ್ಥದ ಸಾಮಾನ್ಯ ಜ್ಞಾನವನ್ನು ಹೊಂದಿರಿ (ಉದಾ. ಒಂದು ಪದವು 
ಸಕಾರಾತ್ಮಕ / ಯಣಾತ್ಮಕ(ನಕಾರಾತ್ಮಕ) ಗುಣಮಟ್ಟಿವನ್ನು ಹೊಂದಿರಬಹುದು) 


ಅಪರಿಚಿತ ಅರ್ಥದ ಜ್ಞಾನವಿಲ್ಲದಿರುಪುದು 


ತಿಳುವಳಿಕೆ ಹಂತದ ಪದಗಳ ಸರಳ ಪ್ರದರ್ಶನಕ್ಕಾಗಿ, ದಯವಿಟ್ಟು ಟೇಬಲ್‌ 2' ರಲ್ಲಿ ಒದಗಿಸಲಾದ 
ಇಂಗ್ಲಿಷ್‌ ಅಥವಾ ಹಿಂದಿ ಪದಗಳ ಬಗ್ಗೆ ನಿಮ್ಮ ಜ್ಞಾನವನ್ನು ರೇಟ್‌(ಮಯೌಲ್ಯ) ಮಾಡಿ. 


ಟೇಬಲ್‌ 2 
ಪದಗಳ ಜ್ಞಾನದ ಮಟ್ಟೆವನ್ನು ಆಧರಿಸಿ ವರ್ಗೀಕರಣಕ್ಕಾಗಿ ಇಂಗ್ಲಿಷ್‌ ಮತ್ತು ಹಿಂದಿ ಪದಗಳ 


ಪಟ್ಟಿ. 


ಸಂತೋಷ 
ತೊಡಕುಗಳು 


ಭಾವನಾತ 
ಅವಿರೋಧ 


ಸುಳ್ಳಗಾರ 


TISS, Hyderabad ELI Practitioner Brief 10 


1 Exercise adapted from Menon, S. Class Handout, M. A. Education Programme, Azim Premji University. 


ಮೊದಲೇ ಪ್ರಸ್ತುತಪಡಿಸಿದ ವಿಶಿಷ್ಟ ಪಠ್ಯಪುಸ್ತಕ ವಿಧಾನದ ಮೂಲಕ, ವಿದ್ಯಾರ್ಥಿಯು ಹೊಸ ಪದದ 
ವ್ಯಾಖ್ಯಾನ ಅಥವಾ ಸಮಾನಾರ್ಥಕವನ್ನು ಕಲಿಯಬಹುದು ಆದರೆ ಪದವನ್ನು ಹೇಗೆ ಚೆನ್ನಾಗಿ 
ಬಳಸಬೇಕೇಂಬುದು ಇನ್ನೂ ತಿಳಿದಿರುವುದಿಲ್ಲ . ತಮ್ಮದೇ ಆದ ಭಾಷಣ ಅಥವಾ ಬರವಣಿಗೆಯಲ್ಲಿ 
ಹೊಸ ಪದಗಳನ್ನು ಬಳಸಲು ಸಾಧ್ಯವಾಗುವುದು ಯಾವಾಗೆಂದರೆ , ವಿದ್ಯಾರ್ಥಿಗಳು ಈ ಪದವು 
ನಿಂತಿರುವ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಅದು ಇತರ ಪದಗಳು ಮತ್ತು 
ತಿಳಿದಿರುವ ಪರಿಕಲ್ಪನೆಗಳೊಂದಿಗೆ ಹೇಗೆ ಸಂಬಂಧಿಸಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. 
ಆದ್ದರಿಂದ, ಪದಗಳೊಂದಿಗೆ ಹೆಚ್ಚ. ಆಳವಾಗಿ ತೊಡಗಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅನುವು 
ಮಾಡಿಕೊಡುವ ಶಬ್ದಕೋಶ ಸೂಚನೆಯನ್ನು ನಾವು ಯೋಜಿಸಬೇಕು. 

ಸ್ವಾಭಾವಿಕವಾಗಿ, ಪಠದ್ಯಪುಸಕದಲ್ಲಿನ ಎಲ್ಲಾ ಪದಗಳ ಅರ್ಥವನ್ನು ಈ ಮಟ್ಟದ ತೀವ್ರತೆಯೊಂದಿಗೆ 
ಕಲಿಸಲು ಸಮಯವಿರುವುದಿಲ್ಲ ಮತ್ತು ಇದು ಅಗತ್ಯವಿಲ್ಲ! ಬೋಧನೆಗಾಗಿ ಕೆಲವು ಪದಗಳನ್ನು 
ಎಚ್ಞ್‌ರಿಕೆಯಿಂದ ಆರಿಸುವ ಮೂಲಕ ಮತ್ತು ಈ ಪದಗಳ ಬಗ್ಗೆ ಆಳವಾಗಿ ಯೋಚಿಸಲು 
ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಾವು ವಿದ್ಯಾರ್ಥಿಗಳ ಪದ ಜ್ಞಾನಕ್ಕೆ ದೊಡ್ಡ ಕೊಡುಗೆ 
ನೀಡಬಹುದು. 


ಈ ಹ್ಯಾಂಡ್‌ ಔಟ್‌ ನಲ್ಲಿ, ಆಳವಾದ ಕಲಿಕೆಗಾಗಿ ಪದಗಳನ್ನು ಹೇಗೆ ಆರಿಸಬೇಕೆಂದು ನಾವು 
ಚರ್ಚಿಸುತ್ತೇವೆ. ಆರಂಭಿಕ ದರ್ಜಿಯ ತರಗತಿ ಕೋಣೆಗಳಲ್ಲಿ ಆಯ್ದ ಪದಗಳನ್ನು ಕಲಿಸಲು ನಾವು 
ಕೆಲವು ಮಾರ್ಗಗಳನ್ನು ಇಲ್ಲಿ ಹಂಚಿಕೊಳ್ಳುತ್ತೇವೆ. 


ಶಬ್ನ್ಲಕೋಶದ ಸೂಚನೆಗಾಗಿ ಪದಗಳನ್ನು ಆರಿಸುವುದು 


ನೀವು ಹೆಚ್ಚಿನ ಬೋಧನೆಗಾಗಿ ಅಧ್ಯಾಯದ ಯಾವ ಪದಗಳನ್ನು ಆರಿಸುತ್ತೀರಿ? ಅತ್ಯಂತ ಕಷ್ಟಕರವಾದ 
ಪದಗಳನಲ್ಲವೇ? ಆದರೆ ಇದು ತು೦ಬಾ ಉಪಯುಕವಾಗದಿರಬಹುದು. ಹಕೆಂದು 
ಅರ್ಥಮಾಡಿಕೊಳ್ಳಲು ಭಾಷೆಯ ಪದಗಳ ಉಪಯುಕ್ತತೆ ಮತ್ತು ಪಾತ್ರವನ್ನು ಆಧರಿಸಿ ಮೂರು ಹಂತದ 
ಪದಗಳನ್ನು ಮೊದಲು ನೋಡೋಣ (ಚಿತ್ರ ೭2 ನೋಡಿ) (ಬೆಕ್‌ ಮತ್ತು ಇತರರು, 2002, 2013). 


ಟೈರ್‌ 1ರ ಪದಗಳ. ಇವು ಅತ್ಯಂತ ಮೂಲಭೂತ ಪದಗಳಾಗಿವೆ, ಇದನ್ನು ಸಾಮಾನ್ಯವಾಗಿ ಮೌಖಿಕ 
ಸಂಭಾಷಣೆಯಲ್ಲಿ ಬಳಸಲಾಗುತ್ತದೆ. ಸ್ಥಳೀಯ ಭಾಷಿಕರು ಈ ಭಾಷೆಯ ಪದಗಳನ್ನು ಚಿಕ್ಕ 
ವಯಸ್ಸಿನಿಂದಲೇ ಕೇಳಿರುತ್ತಾರೆ. ಈ ಪರಿಚಿತತೆಯಿಂದ ಶಾಲೆಯಲ್ಲಿ ಇವುಗಳ ಅರ್ಥವನ್ನು ಕಲಿಸಲು 


TISS, Hyderabad ELI Practitioner Brief 10 


ಹೆಚ್ಚಿನ ಸಮಯವನ್ನು ಕಳೆಯಬೆಣಾಗಿಲ್ಲ. ಉದಾಹರಣೆಗಳೆಂದರೆ (ನೋಡು, ನಾಯಿ, ಒಡು, 
ನಡೆಯಿರಿ, ಬೆಚ್ಚಗಿನ, ದಣಿದ (ಇಂಗಿಷ್‌ನಲ್ಲಿ) ಮತ್ತು ಕಗಗ, ಇನೆ ಪತ್‌ ನಕಕ ಕಣ (ಬೆಲೆ, ಹಡಗು 
ಓಡುವುದು, ಸಹಾಯ, 


(ಹಿಂದಿಯಲ್ಲಿ). ಒಂದು ಮಗು ಆ ಭಾಷೆಯ ಸ್ಥಳೀಯ ಭಾಷಿಕನಲ್ಲದಿದ್ದರೆ, ನಾವು ಈ ಪದಗಳನ್ನು 
ಬೋಧನೆಯ ಮೂಲಕ ಕಲಿಯಬೇಕಾಗುತ್ತದೆ. 


TISS, Hyderabad ELI Practitioner Brief 10 


ಡೊಮೇನ್‌ ಗೆ 
ನಿರ್ದಿಷ್ಟವಾದ ಅಥವಾ 


ಟೈರ್‌ 2 


ಅನೇಕ ವಿಷಯ ಕ್ಲೇತ್ರಗಳಲ್ಲಿ ಕಂಡುಬರುವ 
ನಿನಿಪೆಂಸಾಸ್‌ ಗಗ) 


ENRON 


ಟರ್‌ 1 
ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪರಿಚಿತವಾಗಿರುವ ಅಧಿಕ-ಪುನರಾವರ್ತನೆಗೊಳ್ಳುವ 
ಮೂಲ ಶಬ್ದಕೋಶದ ಪದಗಳು 


ಚಿತ್ರ2. ಮೂರು ಹಂತದ ಟೈರ್‌ ಶಬ್ದಕೋಶದ ಸೂಚನೆಗಾಗಿ ರೂಪಾಂತರಗೊಂಡಿದೆ : tips:1/www.scholastic.com 


ಟೈರ್‌ 2 ಪದಗಳು. ಸಂಭಾಷಣಾ ಭಾಷೆಯಲ್ಲಿ ಈ ಪದಗಳು ತು೦ಬಾ ಸಾಮಾನ್ಯವಾದುವಲ್ಲ ಆದರಿಂದ, 
ವಿದ್ಯಾರ್ಥಿಗಳು ಅವುಗಳನ್ನು ಸ್ವಂತವಾಗಿ ಕಲಿಯದಿರಬಹುದು. ಆದರೆ ವಿದ್ಯಾರ್ಥಿಗಳಿಗೆ ತಮ್ಮ 
ಶಬ್ಲಕೋಶವನ್ನು ಹೆಚ್ಚಿಸಲು ಸಹಾಯ ಮಾಡಲು ಮತ್ತು ಅವರ ಭಾಷಣ ಮತ್ತು ಬರವಣಿಗೆಯನ್ನು ಹೆಚ್ಚು 
ನಿರ್ದಿಷ್ಠ ಮತ್ತು ಅಭಿವ್ಯಕಿಕತೆಗೆ ಸಹಾಯ ಮಾಡಲು ಅವು ಬಹಳ ಉಪಯುಕವಾಗಿಬವೆ. 
ಉದಾಹರಣೆಗಳಲ್ಲಿ, emerge, categorise compulsory, sufficient Hed, RI, TER, ಬಗಗ ಸೇರಿವೆ 
ಉದಯೋನುತ, ಜಾತ್ಯಾತೀತ, ಕಡ್ಡಾಯವಾದ, ಸಾಕಷ್ಟು, ಬೆಲೆ, ಬಿರೋಧ, 

ಮತ್ತು ಇತ್ಯಾದಿ. ಟೈರ್‌ 2 ಪದಗಳು ಮಗುವು ಈಗಾಗಲೇ ಅರ್ಥಮಾಡಿಕೊಂಡಿರುವ ಪರಿಕಲ್ಪನೆಯ 
ಪದಗಳಾಗಿವೆ, ಆದರೆ ಇದಕ್ಕೆ ನಿಖರವಾದ ಪದವಿಲ್ಲ. ಉದಾಹರಣೆಗೆ, ಮಗುವಿಗೆ “€ಗಂಟ]ಗhಿ" ಎನ್ನುವ ಪದ 
ಅರ್ಥವಾಗಬಹುದು ಆದರೆ “suit”. ಎನ್ನುವ ಪದ ತಿಳಿದಿಲ್ಲದಿರಬಹುದು. 

ಹಾಗೆಯೆ “ಕಗಗ” ಮತ್ತು "ಫ್‌" ಗೆ ಇದು ಅನ್ನಯಿಸುತ್ತದೆ. ಈ ಸಂದರ್ಭದಲ್ಲಿ, ಮಗು 

ಹೆಚ್ಚು ತಿಳಿದಿರುವ ಪದ ಅಥವಾ ಪರಿಕಲ್ಪನೆಯನ್ನು ಬಿಟ್ಟು ನಿರ್ದಿಷ್ಟ ಅಥವಾ ಅತ್ಯಾಧುನಿಕ ಆವೃತ್ತಿ 
ಕಡೆಗೆ ಹೋಗುತ್ತದೆ 


ಟೈರ್‌ 3ರ ಪದಗಳು. ವಿರ್ದಿಷ್ಟ ಡೊಮೇನ್‌ಮತ್ತು ವಿಷಯಗಳನ್ನು ಹೊರತುಪಡಿಸಿದರೆ (ಉದಾ. .9್ರ. 
enzyme, epidermis, {fed sTUTAS, IO,) (ಕಣ್ಣಾ ಬಾಹ್ಯತ್ವಚೆ, ವಿಕಿರಣ, ಇವು ವೈದ್ಯಕೀಯ 
ಸೇವೆಗಳಲ್ಲಿ ಬಳಸುವ ಪದಗಳು) ಈ ಪದಗಳನ್ನು ಆಗಾಗ್ಗೆ ಬಳಸಲಾಗುವುದಿಲ್ಲ. ಅಥವಾ, ಅವು ತು೦ಬಾ 
ವಿರಳವಾಗಿದ್ದು, ಅವುಗಳನ್ನು ವಿದ್ಯಾರ್ಥಿಗಳು ಎದುರಿಸಲು ಅಸಂಭವವಾಗಿರಬಹುದು (ಉದಾ, 
abecedarian, AHR, STAN). ಈ ಶ್ರೇಣಿಯಲ್ಲಿ ವಿಷಯ-ಪ್ರದೇಶದ ಪದಗಳನ್ನು ವಿಜ್ಞಾನ, ಗಣಿತ 
ಮತ್ತು ಸಾಮಾಜಿಕ ಅಧ್ಯಯನಗಳಲ್ಲಿ ಬಳಸಬಹುದು. ಸಾಮಾನ್ಯವಾಗಿ, ಈ ತಾಂತ್ರಿಕ ಪದಗಳೊಂದಿಗೆ 
ಆಳವಾಗಿ ತೊಡಗಿಸಿಕೂಳ್ಳಲು ಬಾಷೆ-ಕಲಿಕೌೆಯ ಸಮಯವನ್ನು ವ್ಯಯಿಸಬಾರದು. 


TISS, Hyderabad ELI Practitioner Brief 10 
ಹಾಗಾದರೆ ಶಬ್ಧಹಕೋಶವನ್ನು ಕಲಿಸಲು ಈ ಮೂರು ಹಂತಗಳು ಏನನ್ನು ಸೂಚಿಸುತ್ತವೆ ಹೆಚ್ಚಿನ 


ಶಿಕ್ಷಕರು ಬೋಧನೆಗಾಗಿ ಅತ್ಯಂತ ಕಷ್ಟಕರವಾದ ಪದಗಳನ್ನು ಆರಿಸಿಕೊಳ್ಳುತ್ತಾರೆ. ಆದರೆ ಸೂಚಿಸಿರುವ 
ಈ ಪದಗಳನ್ನು ನೋಡುವ ವಿಧಾನವು ವಿದ್ಯಾರ್ಥಿಗಳ ಮೌಖಿಕ ಮತ್ತು ಲಿಖಿತ ಶಬ್ದಕೋಶಗಳನ್ನು 
ವಿಸ್ತರಿಸಲು ಅತ್ಯಂತ ಕಷ್ಟಕರವಾದ ಪದಗಳು ಮತ್ತು ಇವು ಹೆಚ್ಚು ಉಪಯುಕ್ತವಾದ ಪದಗಳಲ್ಲ. 
ಬದಲಾಗಿ, ಮುಖ್ಯವಾಗಿ ಟೈರ್‌ 2 ಪದಗಳನ್ನು ಆರಿಸುವುದು ಉತ್ತಮ, ಏಕೆಂದರೆ ಈ ಪದಗಳು ಮಗುವಿನ 
“ಪ್ರಾಕ್ಸಿಮಲ್‌ ಅಭಿವೃದ್ದಿಯ ವಲಯ" (ಮವೈಗೋಟ್ಟಿ, 1978) ದಲ್ಲಿವೆ, ಅಂದರೆ, ಅವು ಮಗುವಿನ 
ವ್ಯಾಪ್ತಿಯಲ್ಲಿವೆ, ಆದರೆ ಸಹಾಯದೊಂದಿಗೆ . ಆಯ್ದ ಪದಗಳು ವ್ಯಾಪಕವಾದ ಅಪ್ಲಿಕೇಶನ್‌ ಗಳನ್ನು 
ಹೊಂದಿರಬೇಕು; ಅವುಗಳನ್ನು ಕಲಿಯುವುದರಿಂದ ನಿಮ್ಮ ವಿದ್ಯಾರ್ಥಿಗಳ ಗಹಿಕೆ ಮತ್ತು ಅಭಿವ್ಯಕ್ತಿ * 
ಯನ್ನು ಸುಧಾರಿಸಬಹುದು. 


ಅದರರ್ಥ ಯಮೀವಪು ಇತರ ಟೈರ್‌ ಗಳಿಂದ ಬರುವ ಪದಗಳಿಗೆ ಹಾಜರಾಗುವುದಿಲ್ಲ ಬಂದಲ್ಲ . ನಿಮ್ಮ 
ಪಠ್ಯದಲ್ಲಿ ಗೋಚರಿಸುವ ಟೈರ್‌ 3 (ಅಂದರೆ ಕಷ್ಟ, ಡೊಮೇನ್‌-ನಿರ್ದಿಷ್ಟ ಅಥವಾ ಅಪರೂಪದ) 
ಪದಗಳೊಂದಿಗೆ, ವಿದ್ಯಾರ್ಥಿಗಳಿಗೆ ಅವುಗಳ ಅರ್ಥವನ್ನು ತ್ವರಿತವಾಗಿ ವಿವರಿಸಿ. ಉದಾಹರಣೆಗೆ, 
ಕಥೆಯಲ್ಲಿನ ಪಾತ್ರವು ಮಕ್ಕಳ ವೈದ್ಯರಾಗಿದ್ದರೆ ಮಕ್ಕಳಿಗೆ ಚಿಕಿತ್ಸೆ ನೀಡುವಲ್ಲಿ ಪರಿಣತಿ ಹೊಂದಿರುವ 
ವೆದ್ಯರೆಂದು ವಿವರಿಸಿ ಮತ್ತು ಮುಂದುವರಿಯಿರಿ. ಅಂತೆಯೇ, ನಿಮ್ಮ ತರಗತಿಯ ಪದಗಳಲ್ಲಿ ಎರಡನೇ 
ಬಾಷೆ ಕಲಿಯುವವರಿಗೆ ಆ ಭಾಷೆಯ ಸ್ಥಳೀಯ ಭಾಷಿಕರಿಗೆ ಈ ಪದಗಳು ಟೈರ್‌ 1 ಪದಗಳಾಗಿರಬಹುದು. 


a ಇದುವರೆಗಿನ ನಮ್ಮ ಚರ್ಚೆಯ ಆಧಾರದ ಮೇಲೆ, ದಯವಿಟ್ಟು ಚತ್ತೀಸ್ನಡ ದ 
ಪುಟಗಳನ್ನು ಪರಿಶೀಲಿಸಿ (ಛತ್ತೀಸ್‌ ಘಡದ 2ನೇ ತರಗತಿಯ ಹಿಂದಿ 
ಪಠ್ಯಪುಸಕದ ಪುಟಗಳನ್ನು ಪರಿಶೀಲಿಸಿ) 

b. ಗ್ರೇಡ್‌ 2 ಗಾಗಿ ಹಿಂದಿ ಪಠ್ಯಪುಸಕ (ಚಿತ್ರ 1). ನಿಮ್ಮ ವಿದ್ಯಾರ್ಥಿಗಳು ಹಿಂದಿ 
ಬಾಷೆಯನ್ನು ಮಾತನಾಡುತ್ತಾರೆ ಎ೦ದು ಊಹಿಸಿಕೊಳ್ಳಿ ಮತ್ತು: 


c. ಫೆ ಶಬ್ಬಾರ್ಥ) ವಿಭಾಗದಲ್ಲಿ ಉಲ್ಲೇಖಿಸಲಾದ ಪದಗಳನ್ನು ಮೂರು 
ಹಂತಗಳಾಗಿ ವರ್ಗೀಕರಿಸಿ 


ಹೆಚ್ಚಿನ ಜಬೋಧನೆಗಾಗಿ ನೀವು ಕವಿತೆಯಿಂದ 3-4 ಪದಗಳನ್ನು ಆರಿಸಬೇಕಾದರೆ, 
ನೀವು ಮತ್ತು ನಿಮ್ಮ ಸಹೋದ್ಯೋಗಿಗಳು ಒಂದೇ ನಿರ್ಧಾರಕ್ಕೆ ಬಂದಿದ್ದೀರಾ? 
ನೀವು ಬೇರೆ ಬೇರೆ ಭಾಷಾ ಹಿನ್ನಲೆಯಿಂದ ಬಂದಿರುವ 2ನೇ ತರಗತಿ ಮಕ್ಕಳಿಗೆ 
ಕಲಿಸುತ್ತಿದ್ದರೆ ಬೇರೆ ಬೇರೆ ಪದಗಳನ್ನು ಆಯ್ಕೆ ಮಾಡುತ್ತಿದ್ದಿರಾ? ನೀವು 3 ಅಥವಾ 
4 ನೇ ತರಗತಿಗೆ ಕಲಿಸುತ್ತಿದ್ದರೆ ಏನಾಗುತ್ತಿತ್ತು ? 


2 &ೆಲವೊಮ್ಮೆ, ಚಿಕ್ಕ ಮಕ್ಕಳಿಗಾಗಿ ವಿನ್ಯಾಸಗೊಳಿಸಲಾದ ಪಠ್ಯಗಳಲ್ಲಿ ಯಾವುದೇ ಟೈರ್‌ 2 ಪದಗಳು 
ಇಲ್ಲದಿರಬಹುದು. ಅಂತಹ ಸಂದರ್ಭಗಳಲ್ಲಿ, ಪಠ್ಯದಲ್ಲಿನ ಪರಿಕಲ್ಪನೆಗಳು ಮತ್ತು ಪದಗಳಿಗೆ ಸರಿಹೊಂದುವ 
ಹೊಸ ಪದಗಳನ್ನು ಪರಿಚಯಿಸಿ, ಅ೦ದರೆ, ಯಾವುದಾದರು ಬಹಳ ದೊಡ್ಡದಾದದ್ದು ಅಥವಾ ಅಗಾಧವಾದದ್ದು. 
ಅಥವಾ, ಅಸೂಯೆಯಂತಹ ಪಾತ್ರದ ಕಾರ್ಯಗಳು ಅಥವಾ ಉದ್ದೇಶಗಳನ್ನು ವಿವರಿಸಲು ಹೊಸ ಪದಗಳನ್ನು 
ಕೊಡಿ (ಬೆಕ್‌ ಮತ್ತು ಇತರರು, 2013). 


8 


TISS, Hyderabad ELI Practitioner Brief 10 


ಯಾವ ಪದಗಳು ಯಾವ ಟೈರ್‌ ಗೆ ಸೇರಿವೆ ಎಂಬ ನಿರ್ಧಾರಗಳು ಹೆಚ್ಚು ಬದಲಾಗುತ್ತವೆ. 'ಟ' ಅನ್ನು 
ಸಣ್ಣ ಮಕ್ಕಳು ಕಲಿಯುತ್ತಿದ್ದರೆ ಟೈರ್‌ 3ರ ಪದವಾಗಿ ಸಾಟ್‌ ಮಾಡಬಹುದು, ಹೆಚ್ಚಿನ ಸೂಚನೆಗಾಗಿ 
"ಲಕ್‌ ಮತ್ತು 'H' ಆಯ್ಕೆಯು ನಿಮ್ಮ ವಿದ್ಯಾರ್ಥಿಗಳಿಗೆ ಹಿಂದಿ ಭಾಷೆಯ ಪರಿಚಯ, ಶಾಲೆಯ 
ಹೊರಗಿನ ಭಾಷೆಯನ್ನು ಬಳಸುವ ಅವಕಾಶಗಳು, ಅವರು ಈಗಾಗಲೇ ತಿಳಿದಿರುವ ಪದಗಳನ್ನು 
ಅವಲಂಬಿಸಿರುತ್ತದೆ.ಮತ್ತು ಹಾಗೆಯೆ ನಿಮ್ಮ ತೀರ್ಪನ್ನು ಬಳಸುವಾಗ ನಿಮ್ಮ ವಿದ್ಯಾರ್ಥಿಗಳ ವಯಸ್ಸು, 
ಹಿನ್ನೆಲೆ ಮತ್ತು ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಪದಗಳನ್ನು ಆಯ್ಸೆಮಾಡಬೇಕಾಗಬಹುದು. 


ಬೋಧನಾ ಶಬ್ಮಕೋಶ: ಕೆಲವು ತತ್ವಗಳು 


ನಿಮ್ಮ ಶಬ್ಲಕೋಶದ ಸೂಚನೆಯನ್ನು ಆಯ್ದ ಪದಗಳಿಗಾಗಿ ವಿನ್ಯಾಸಗೊಳಿಸುವಾಗ, ಈ ಕೆಳಗಿನ 
ತತ್ವಗಳನ್ನು ನೆನಪಿನಲ್ಲಿಡಿ (ಸಾಲ್‌, 1986) (ಚಿತ್ರ 3 ನೋಡಿ). 


“= —— 


ಚಿತ್ರ3. ಪರಿಣಾಮಕಾರಿ ಶಬ್ದಕೋಶ ಬೋಧನೆಯ ಪ್ರಮುಖ ತತ್ವಗಳು. 


ಸಂದರ್ಭ ಮತ್ತು ವ್ಯಾಖ್ಯಾನ ಎರಡನ್ನೂ ನೀಡಿ 


ಆಗಾಗ್ಗೆ, ನಾವು ವಿದ್ಯಾರ್ಥಿಗಳಿಗೆ ವ್ಯಾಖ್ಯಾನವನ್ನು ಒದಗಿಸುತ್ತೇವೆ, ಆದರೆ ಪದಗಳನ್ನು ಸೂಕವಾಗಿ 
ಹೇಗೆ ಬಳಸುವುದು ಎಂಬುದರ ಕುರಿತು ಯಾವುದೇ ಸಂದರ್ಭವಿರುವುದಿಲ್ಲ . ಹೊಸ ಪದ ಕಲಿಕೆಯಲ್ಲಿ, 
ವಿಶೇಷವಾಗಿ ಎರಡನೇ ಭಾಷಾ ಕಲಿಕೆಯಲ್ಲಿ ಸಂದರ್ಭೋಚಿತ ಮಾಹಿತಿಯು ಬಹಳ ಮುಖ್ಯವಾಗಿದೆ. 
ಉದಾಹರಣೆಗೆ, “ಸವೆತ”( €೦ರ) ದ ವ್ಯಾಖ್ಯಾನವನ್ನು “ಕ್ರಮೇಣ ದೂರವಾಗು"( gradually wear away) 
ಎಂದು ನೀಡಬಹುದು. ಆಗ ಮಗು ಹೇಳಬಹುದು, "ನನ್ನ ಬೂಟುಗಳು ಸವೆದುಹೋಗಿಪೆ". ಆದರೆ ಇದು 
ಪದದ ಸರಿಯಾದ ಬಳಕೆ ಅಲ್ಲ . ಅದರ ಬಳಕೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದು - 
ಸವೆತವು ಮಣ್ಣು, ಕಲ್ಲು ಅಥವಾ ಭೂಮಿಗೆ ಸಂಬಂದಿಸಿದೆ ಎಂದು ತಿಳಿಸಲು - ಇಲ್ಲಿ ಸಹಾಯ 
ಮಾಡುತದೆ. ಜೊತೆಗೆ, ವಿವಿಧ ಸಂದರ್ಭಗಳಲ್ಲಿ ಪದವನ್ನು ಸರಿಯಾಗಿ ಬಳಸಬಹುದಾದ ಹಲವಾರು 
ಉದಾಹರಣೆಗಳನ್ನು ಪ್ರಸ್ತುತಪಡಿಸಿ ಮತ್ತು ವಿವಿಧ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳನ್ನು 
ಅದೇ ರೀತಿ ಮಾಡಲು ಪ್ರೋತ್ಸಾಹಿಸಿ. 


TISS, Hyderabad ELI Practitioner Brief 10 


"ಆಳವಾದ" ಪ್ರಕ್ರಿಯೆಯನ್ನು ಪ್ರೋತ್ಸಾಹಿಸಿ 


ನಮ್ಮ ವಿದ್ಯಾರ್ಥಿಗಳು ಪದಗಳನ್ನು ಓದುವಲ್ಲಿ ಮತ್ತು ಬರೆಯುವಲ್ಲಿ ಪರಿಣಾಮಕಾರಿಯಾಗಿ 
ಬಳಸಬೇಕೆಂದು ನಾವು ಬಯಸಿದರೆ, ಅವರು ಹೊಸ ಪದಗಳ ಬಗ್ಗೆ ಆಳವಾಗಿ ಯೋಚಿಸುವುದು 
ಮುಖ್ಯ. ಇದಕ್ಕಾಗಿ, ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯಲ್ಲಿ ಅಂದರೆ ಮಾತನಾಡುವಾಗ ಮತ್ತು 
ಬರೆಯುವಾಗ ಅವುಗಳನ್ನು ಬಳಸಲು ಅವಕಾಶಗಳನ್ನು ಬೀಡಿ. "ವಾಕ್ಯವನ್ನು ಮಾಡಲು" ನಾವು 
ವಿದ್ಯಾರ್ಥಿಗಳನ್ನು ಕೇಳಿದಾಗ, ಅದನ್ನು ಬಳಸಲು ನಾವು ಅವರಿಗೆ ಅವಕಾಶ ನೀಡಿದ್ದೇವೆ 
ಎಂದುಕೊಳ್ಳಬಹುದು . ಆದರೆ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಯಾವುದೇ ಆಲೋಚನೆಯಿಲ್ಲದೆ 
ವಾಕ್ಯಗಳನ್ನು ಮಾಡುತ್ತಾರೆ. ಲಿರಿಲ್‌ ಸಂಶೋಧನೆಯಲ್ಲಿ ಇದನ್ನು ಕಾಣಬಹುದು, ಅಲ್ಲಿ 
ತುಲನಾತ್ಮಕವಾಗಿ ಹೆಚ್ಚು ಸಾಧನೆ ಮಾಡಿದ ವಿದ್ಯಾರ್ಥಿ ಈ ವಾಕ್ಯಗಳನ್ನು ಮಾಡಿದ್ದಾರೆ ಸುಬ್ರಮಣ್ಯಂ, 
ಮೆನನ್‌ ಮತ್ತು ಕುಟ್ಟೆ, 2017, ಪುಟ 44): 


*e ನಾಮುಹೆಮ್ಮೆಯನ್ನು ನೋಡಿದ್ದೇನೆ 
*e ನಾನುಗ್ರಾಹಕರಸ್ಸು ನೋಡಿಲ್ಲ. 
*e ಸನ್ನ ಸ್ನೇಹಿತನ ಹೆಸರು ಹೋಲ್‌ 


ವ್ಯಾಕರಣಾತವಾಗಿ, ಈ ವಾಕ್ಯಗಳು ಸರಿಯಾಗಿವೆ ಆದರೆ ಅವು ಹೊಸ ಪದಗಳನ್ನು ಅರ್ಥಗರ್ಭಿತ 
ರೀತಿಯಲ್ಲಿ ಬಳಸಲಿಲ್ಲ. ಬದಲಾಗಿ, ತಮ್ಮ ಕೆಲಸದಲ್ಲಿ ಪದಗಳ ಅರ್ಥವನ್ನು ಸ್ಪಷ್ಟವಾಗಿ 
ಪ್ರದರ್ಶಿಸುವಂತೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ. ಇದನ್ನು ಹೇಗೆ ಮಾಡಬೇಕೆಂಬುವುದಕ್ಕೆ ಕೆಲವು 
ವಿಧಾನಗಳನ್ನು ನಾವು ಮುಂದಿನ ವಿಭಾಗದಲ್ಲಿ ಹಂಚಿಕೊಂಡಿದ್ದೇವೆ. 


ಬಹು ಮಾನ್ಯತೆಗಳನ್ನು (ಅವಕಾಶಗಳನ್ನು) ನೀಡಿ 


ನಮ್ಮ ಪಠ್ಯಪುಸಕಗಳಲ್ಲಿ, ಬೋಧನೆಗಾಗಿ ಆಯ್ಕೆಮಾಡಿದ ಪದಗಳನ್ನು ಅವರು ಆಯ್ಕೆ ಮಾಡಿದ 
ಅಧ್ಯಾಯದ ಸನ್ನಿವೇಶದಲ್ಲಿ ಮಾತಿ ಚರ್ಚಿಸಲಾಗುತ್ತದೆ. ಸಾಮಾನ್ಯವಾಗಿ ಗಮನವು ಪ್ರತಿ 
ಅಧ್ಯಾಯದಲ್ಲಿ ಬರುವ ಹೊಸ ಪದಗಳ ಕಡೆ ಹೋಗುತ್ತದೆ . ಬದಲಾಗಿ, ತರಗತಿಯ ದಿನಚರಿಗಳಲ್ಲಿ 
ಮತ್ತು ಚಟುವಟಿಕೆಗಳ ಮೂಲಕ ಹೊಸದಾಗಿ ಕಲಿತ ಪದಗಳಿಗೆ ಪದೇ ಪದೇ ಉಪಯೋಗಿಸುವಂತೆ 
ಯೋಜಿಸಿ. 


ಬೋಧನಾ ಶಒಬಕೋಶ: ತರಗತಿಗೆ ಸಲಹೆಗಳು 


ಪದಗಳನ್ನು ಪರಿಚಯಿಸುವಾಗ, ನಿಮ್ಮ ವಿದ್ಯಾರ್ಥಿಗಳಿಗೆ ಸರಳ ಮತ್ತು ಸ್ಪಷ್ಟ ವಿವರಣೆಯನ್ನು ನೀಡಿ. 
ಉದಾಹರಣೆಗೆ, 'ಕಡ್ಡಾಯ” ಪದದ ನಿಘಂಟು ವ್ಯಾಖ್ಯಾನವು ಕಾನೂನಿನ ಪ್ರಕಾರ ಅಗತ್ಯವಾಗಿದೆ/ 
ಜಾರಿಗೊಳಿಸಲಾಗಿದೆ; “ಏನಾದರೂ' ಕಡ್ಡಾಯ 'ಆಗಿದ್ದರೆ ನೀವು ಹೇಗೆ ಬೇಕಾದರೂ ಹೇಳಬಹುದು, 
ನಿಮ್ಮ ಮನೆಕೆಲಸದಂತೆ( ಹೋಮ್‌ ವರ್ಕ್‌) ನೀವು ಅದನ್ನು ಮಾಡಬೇಕು. ಇದರರ್ಥ ನಿಮಗೆ ಬೇರೆ 
ಆಯ್ಕೆ ಇಲ್ಲ ಎಂದು". ವಿದ್ಯಾರ್ಥಿಗಳಿಗೆ ಈಗಾಗಲೇ ಪರಿಚಿತವಾಗಿರುವ ಉದಾಹರಣೆಗಳು, 
ಸಮಾನಾರ್ಥಕ ಮತ್ತು ಪರಿಕಲ್ಪನೆಗಳನ್ನು ಸೇರಿಸಿ. ಸಾಧ್ಯವಾದರೆ, ವಿದ್ಯಾರ್ಥಿಗಳಿಗೆ ಪದವನ್ನು 
ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುವ ಫೋಟೋಗಳು ಅಥವಾ ಚಿತ್ರಗಳನ್ನು ತೋರಿಸಿ. 
ಪದವನ್ನು ವಿವಿಧ ಸಂದರ್ಭಗಳಲ್ಲಿ ಬಳಸಲಾಗುತ್ತಿರುವ ಹಲವಾರು ಉದಾಹರಣೆಗಳನ್ನು ನೀಡಿ. ಇದು 
ಅವರಿಗೆ ಪದಗಳನ್ನು ಅರ್ಥಮಾಡಿಕೂಳ್ಳಲು ಸಹಾಯವಾಗುತ್ತದೆ. 


10 


TISS, Hyderabad ELI Practitioner Brief 10 


ಈ ಆರಂಭಿಕ ವಿವರಣೆಗಳ ಮೂಲವನ್ನು ಪಡೆದುಕೊಳ್ಳಲು, ಸಣ್ಣ ಮತ್ತು ಉತ್ಸಾಹಭರಿತ 
ಚಟುವಟಿಕೆಗಳನ್ನು ಬಳಸುವ ಮೂಲಕ ಪದಗಳ ಅರ್ಥಗಳ ಬಗ್ಗೆ ಆಳವಾಗಿ ಯೋಚಿಸಲು 
ವಿದ್ಯಾರ್ಥಿಗಳನ್ನು ಪ್ರೋತ್ಸಾಯಿಸಿ. ಅಂತಹ ಚಟುವಟಿಕೆಗಳನ್ನು ನಾವು ಮುಂದೆ ಪ್ರಸ್ತುತಪಡಿಸುತ್ತೇವೆ. 
ಈ ಹೆಚ್ಚಿನ ವಿಚಾರಗಳನ್ನು ಬೆಕ್‌ 2002 ಮತ್ತು ಯೋಹ್‌, ಯೋಪ್‌ ಮತ್ತು ಬಿಷಪ್‌ (2009) ಮತ್ತು 
ಇತರರಿಂದ ಅಳವಡಿಸಿಕೊಳ್ಳಲಾಗಿದೆ . ಪ್ರತಿ ಚಟುವಟಿಕೆಯಲ್ಲಿ, ನಿಮ್ಮ ವಿದ್ಯಾರ್ಥಿಗಳು ಏನು 
ಯೋಚಿಸಬೇಕು ಮತ್ತು ಮಾಡಬೇಕೆಂದು ನೀವು ಬಯಸುತ್ತೀರಿ ಎಂಬುದನ್ನು ರೂಪಿಸಿ, ಮತ್ತು ಅವರು 
ಅದನ್ನು ಪ್ರಯತ್ನಿಸುವಾಗ ಅವರ ತಾರ್ಕಿಕತೆಯನ್ನು ವಿವರಿಸಲು ಪ್ರೋತ್ಸಾಹಿಸಿ. 


ಆಳವಾದ ಪ್ರಕ್ರಿಯೆ ಪ್ರಶ್ನೆಗಳು 


ವಿದ್ಯಾರ್ಥಿಗಳಿಗೆ ವ್ಯಾಖ್ಯಾನಗಳು ಅಥವಾ ಸಮಾನಾರ್ಥಕ ಪದಗಳನ್ನು ಕೇಳುವ ಬದಲು, ಪದದ 
ಅರ್ಥಗಳ ಬಗ್ಗೆ ಹೆಚ್ಚು ಆಳವಾಗಿ ಯೋಚಿಸಲು ಪ್ರೇರೇಪಿಸುವ ಪ್ರಶ್ನೆಗಳನ್ನು ಕೇಳಿ. ಉದಾಹರಣೆಗೆ : 


* ಅಸಾಧಾರಣವಾದ ಪದದ ಅರ್ಥಕ್ಕ ಹತ್ತಿರವಾದದ್ದು ಯಾವುದು - ಉತ್ತಮ ಅಥವಾ ಸರಿ? 
ಹಏಕೌ 
°e ದೀರ್ಪಾಯುಷ್ಯ ಪದಕ್ಕೆ ಕಾರಣವಾಗುವ ಅಂಶಗಳು 


ಅಥವಾ, ಹೊಸದಾಗಿ ಕಲಿತ ಪದಗಳ ಬಗ್ಗೆ ಈ ಸರಳ ಪ್ರಶ್ನೆಗಳನ್ನು ಕೇಳಿ: 


° ಖೀಪು ಯಾವಾಗ.? (ಉದಾ. ಮೀಪು ಯಾರನ್ನಾದರೂ ಯಾವಾಗ ಹೊಗೆಘತ್ತೀರಿ? 
ಪರಿಸ್ಥಿತಿಯನ್ನು ವಿವರಿಸಿ) 

© ಯೀಪುಹೇಗೆ ಇರಬಹುದು..? 

© ಯೀಪುಯಾಕೆ ಅರಬಹುದು...? 

*e ಖೀಪುಯಾವಾಗಲಾದರದು..? 


ಪದಗಳ ಸಂಘಟನೆ 


ಹೊಸದಾಗಿ ಕಲಿತ 4-5 ಪದಗಳ ಗುಂಪನ್ನು ತೆಗೆದುಕೊಂಡು, ಆ ಪದಗಳಲ್ಲಿ ಒಂದು ಪದಕ್ಕೆ ನಿರ್ದಿಷ್ಟ 
ಪದಗುಚ್ಚ ಅಥವಾ ಇತರೆ ಪದದೊಂದಿಗೆ ಹೊಂದಿಸಲು ವಿದ್ಯಾರ್ಥಿಗಳನ್ನು ಕೇಳಿ, ಇದಕ್ಕೆ ಅವರು 
ಕೊಡುವ ಕಾರಣಗಳನ್ನು ವಿವರಿಸಲು ಹೇಳಿ. 


ಪದ ಸಂಘಗಳಿಗೆ ಉದಾಹರಣೆಗಳು 

(D ಉದ್ದೇಶಿತ ಪದಗಳು: ಸಾಧಕ ಲೋಕೋಪಕಾರಿ ಕಲಾತ್ಮಕ ಮತ್ತು 
ಅನಸುಭಂಿ 

*  ಯಾವಪದವು ಪಂಜಚನ್‌ಜೊತೆಗೆ ಹೋಗುತ್ತದೆ? (ಸಹಚರ/ಸಾಧಕ ) 

*° "ಹೊಸ ಆಸ್ಪತ್ರೆಯನ್ನು ಬಿರ್ಮಿಸುವ ಉಡುಗೊರೆ' ಯೊಂದಿಗೆ ಯಾವ ಪದವು 
ಹೋಗುತ್ತದೆ? (ಲೋಹೋಪಕಾರಿ(ಹಪಿಲೊಂತೋೋಪಿಸ್ರು) 

*e  ವಪಿಯಾಸೊದೊಂದಿಗೆ ಯಾವ ಪದ ಹೋಗುತ್ತದೆ? (ಕಲಾಪ್ಟತಿ/ಕಲಾತ್ಮಕು. 

*°  ಯಾವಪದವ್ರ ಶಿಶುವಿಹಾರದ ಜೊತೆ ಹೋಗುತದೆ (ನವಶಿಷ್ಯೇ(ಅನನುಬವ 


11 


TISS, Hyderabad ELI Practitioner Brief 10 


(ಬೆಕ್‌ ಮತ್ತು ಇತರರು, 2002, ಪುಟಿಗಳು 44-46) 


ಗುರಿ ಪದಗಳು. ನ, 3, 


ಈ ಸಂಘಗಳು ಸಮಾನಾರ್ಥಕ ಪದ ಅಥವಾ ವ್ಯಾಖ್ಯಾನಗಳಾಗಿಲ್ಲ; ಬದಲಿಗೆ, ವಿದ್ಯಾರ್ಥಿಯು 
ಹೊಸದಾಗಿ ಕಲಿತ ಪದದೊಂದಿಗೆ ತಿಳಿದಿರುವ ಪದ / ಸನ್ನಿವೇಶದ ನಡುವಿನ ಸಂಬಂಧವನ್ನು 
ಬೆಳೆಸಿಕೂಳ್ಳಬೇಕಾಗಿದೆ. ಉದಾಹರಣೆಗೆ ವಂಜಕ-ಸಹಚರ ಸಂಪರ್ಕಕ್ತೆ ಒಂದು ಸಂಭಾವ್ಯ 
ವಿವರಣೆಯೆಂದರೆ, ವಂಚಕರು ತಮ್ಮ ತಪ್ಪಿನಲ್ಲಿ ಸಹಚರರನ್ನು ಬಳಸಿಕೊಳ್ಳುತ್ತಾರೆ . ವಿದ್ಯಾರ್ಥಿಗಳು 
ಇದಕ್ಕೆ ವಿಭಿನ್ನ ಕಾರಣಗಳನ್ನು ನೀಡಬಹುದು. ಅವರು ಅರ್ಥಮಾಡಿಕೊಳ್ಳುವವರೆಗೂ ಅವುಗಳನ್ನು 
ಸ್ವೀಕರಿಸುತ್ತಿರಿ. 


ಅರ್ಥಪೂರ್ಣ ವಾಕ್ಯ ರಚನೆ 


ಇದು ಒಂದು ಸಾಮಾನ್ಯ ಕೆಲಸ ಇದರಲ್ಲಿ ವಿದ್ಯಾರ್ಥಿಗಳು ಒಂದು ವಾಕ್ಯದಲ್ಲಿ ಅವರ ಗುರಿಯ 
ಪದಗಳನ್ನು ಬಳಸಬೇಕಾಗುತ್ತದೆ. ವಿದ್ಯಾರ್ಥಿಯು ಈ ರೀತಿಯ ವಾಕ್ಯಗಳೊಂದಿಗೆ ಬರಬಹುದು ಎಂದು 
ನಾವು ಚರ್ಚಿಸಿದ್ದೇವೆ, "ಅವಳು / ಅವನು...”, "ನಾನು ನೋಡಿದೆ..." "ಅದು..." ("She/ He is....”, “| saw 
a...” “twas...” )ಮುಂತಾದ ವಾಕ್ಯಗಳೊಂದಿಗೆ ಬರಬಹುದು. ಇದನ್ನು ತಪ್ಪಿಸಲು, ಅವರ 
ವಾಕ್ಯಗಳಲ್ಲಿ ಯಾರು, ಏನು ಎಲ್ಲಿ, ಏಕೆ ಯಾವಾಗ, ಹೇಗೆ ಎ೦ಬ ಪುಶ್ನೆಗಳಿಗೆ ಉತ್ತರಗಳನ್ನು ಸೇರಿಸಲು 
ಹೇಳಿ (ಆರ್ಚ್‌ರ್‌, ಎನ್‌.ಡಿ). ಉದಾಹರಣೆಗೆ, "ನಾವು ಪಂದ್ಯಾವಳಿಯಲ್ಲಿ ಆಡಿದ್ದೇವೆ" ಎಂಬುದು 
"ವಾವು ಶಾಲಾ ಕ್ರೀಡಾಂಗಣದಲ್ಲಿ ಬ್ಯಾಸ್ಕೆಟ್‌ಬಾಲ್‌ ಪಂದ್ಯಾವಳಿಯಲ್ಲಿ ಆಡಿದ್ದೇವೆ" ಅಥವಾ 
"ಅತ್ಯುತ್ತಮ ತಂಡವನ್ನು ಕಂಡುಹಿಡಿಯಲು ನಾವು ಶಾಲಾ ಕ್ರೀಡಾಂಗಣದಲ್ಲಿ ಬ್ಯಾಸ್ಕೆಟ್‌ಬಾಲ್‌ 
ಪಂದ್ಯಾವಳಿಯಲ್ಲಿ ಆಡಿದ್ದೇವೆ" (ಪುಟ 19). ಅಥವಾ, ಪ್ರಸ್ತುತ ವಾಕ್ಯದ ಕಾಂಡಗಳ ಪರಿಸ್ಥಿತಿಯನ್ನು 
ವಿವರಿಸಲು ವಿದ್ಯಾರ್ಥಿಗಳು ಪದದ ಅರ್ಥದ ಬಗ್ಗೆ ಯೋಚಿಸುವ ಅಗತ್ಯವಿರುತ್ತದೆ (ಬೆಕ್‌ ಮತ್ತು 
ಇತರರು, 2002). ಉದಾಹರಣೆಗೆ: 


ಪದ ನಕ್ಲೆಗಳು 
ಪದ ಕಲಿಕೆ ಎಂದರೆ ವಾಸ್ತವವಾಗಿ ಪದಗಳ ಪರಿಕಲ್ಪನೆಗಳ ಬಗ್ಗೆ ಕಲಿಯುವುದು ಎಂದು ನಾವು 
ಮೊದಲೇ ಚರ್ಚಿಸಿದ್ದೇವೆ. ಪರಿಕಲ್ಪನೆಗಳನ್ನು ಹೆಚ್ಚು ಆಳವಾಗಿ ಅನ್ನೇಷಿಸಲು ದೃಶ್ಯ ರಚನೆಗಳು 


12 


TISS, Hyderabad ELI Practitioner Brief 10 
ಅಥವಾ "ನಕೆಗಳು" ಬಹಳ ಸಹಾಯಕವಾಗುತ್ತವೆ . ಪ್ರೇಯರ್‌ಸ್‌ ಪೋರ್‌ ಸ್ಮ್ಯೇರ್‌ ಮಾಡೆಲ್‌ (Frayer's 
1ಂur square mode! y೪ದಕ್ಕೊಂದು ಉದಾಹರಣೆಯಾಗಿದೆ. ಇದು ಪದದ ವ್ಯಾಖ್ಯಾನವನ್ನು 
ಪರಿಗಣಿಸಲು ಮತ್ತು ಅದರ ಪ್ರಮುಖ ಗುಣಲಕ್ಷಣಗಳು, ಉದಾಹರಣೆಗಳು ಮತ್ತು 
ಉದಾಹರಣೇತರಗಳೊಂದಿಗೆ ಬರಲು ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡುತ್ತದೆ (ಚಿತ್ರ 4 ನೋಡಿ). 


ಗುಣಲಕ್ಷಣಗಳು 

ಅ ಯಾವುದೇ ಆಯ್ಕೆ ಇಲ್ಲ - ನೀವು ಅದನ್ನು 
ಮಾಡಲೇಬೇಕು 

ಅ ನಿಯಮದ ಆಧಾರದ ಮೇಲೆ 

ಅ ಅದನ್ನು ಮಾಡದಿದ್ದರೆ ಶಿಕ್ಲೆಗೆ ಗುರಿಯಾಗಬಹುದು 


ನಾದರೂ ಕಡ್ಡಾಯ ಮಾಡಿದರೆ , ನಿಯಮದ ಕಾರಣ ನೀವು 
ಅದನ್ನು ಮಾಡಲೇಬೇಕು 


ಉದಾಹರಣೆಗಳು 

* ಸಮಯಕ್ಕೆ ಶಾಲೆಗೆ ತಲುಪುವುದು 

*  ಪರೀಕ್ಲೆಗಳನ್ನು ತೆಗೆದುಕೊಳ್ಳುವುದು ಅಥವಾ! 
DR ವರ್ಕ್‌) ಮಾಡುವುದು « ಸ್ನೇಹಿತರಿಗೆ ಸಹಾಯ ಮಾಡುವುದು 

* ಸ್ಕೂಟರ್‌ ಸವಾರಿ ಮಾಡುವಾಗ ಹೆಲೈಟ್‌ ಧರಿಸುವುದು * ಮಾರುಕಟ್ಟೆಯಲ್ಲಿ ಸಿಹಿತಿಂಡಿಗಳನ್ನು ಖರೀದಿಸುವುದು 

* ಆಟಿವಾಡಲು ಹೋಗುವದು 


ಉದಾಹರಣೆಗಳಿಲ್ಲದಿರುವುದು 


NE 


ಚಿತ 4 ಪ್ರೇಯರ್‌ಸ್‌ ಪದದ ಕಡ್ಡಾಯಾದ ಬಗೆಗಿನ ಮಾಡೆಲ್‌ 
ಪದ ವಿಂಗಡಣೆಗಳು 


ನಿಮ್ಮ ವಿದ್ಯಾರ್ಥಿಗಳಿಗೆ ಅವರು ಹಿಂದೆ ಕಲಿತ ಪದಗಳಲ್ಲಿ ಎಚ್ಚರಿಕೆಯಿಂದ ಆಯ್ಕೆಮಾಡಿದ, 10-12 
ಪದಗಳನ್ನು , ಅರ್ಥಪೂರ್ಣ ಗುಂಪುಗಳಾಗಿ ವಿಂಗಡಿಸಲು ಹೇಳಿ. ಪ್ರತಿಯೊಂದು ಗುಂಪಿನಲ್ಲಿ ಕನಿಷ್ಠ 
ಎರಡು ಪದಗಳಿರಬೇಕು. ಪದಗಳನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಗುಂಪು ಮಾಡಲು ಅವರು 
ನೀಡುವ ಕಾರಣಗಳನ್ನು ಪಾಲುದಾರರಿಗೆ ಅಥವಾ ಶಿಕ್ಷಕರಿಗೆ ವಿವರಿಸಬೇಕಾಗಿದೆ. ಇದು ಆ ಪದಗಳನ್ನು 
ವಿಮರ್ಶಿಸಲು ಸಹಾಯ ಮಾಡುವುದಲ್ಲದೆ, ವಿದ್ಯಾರ್ಥಿಗಳಿಗೆ ಪದಗಳ ನಡುವಿನ ಸಂಪರ್ಕಗಳ ಬಗ್ಗೆ 
ಆಸಕಿದಾಯಕ ರೀತಿಯಲ್ಲಿ ಯೋಚಿಸುವಂತೆ ಮಾಡುತ್ತದೆ. ಚಿತ್ರ 5ರಲ್ಲಿ ತೋರಿಸಿದಂತೆ ಪದಗಳನ್ನು 
ವಿಂಗಡಿಸಲು ಅವರಿಗೆ ವರ್ಗಗಳನ್ನು ನೀಡುವುದು ಇನ್ನೊ೦ದು ಆಯ್ಕೆಯಾಗಿದೆ. 


sunny T-shirt tractor shoes hay 
wind meat drink eat coat 

field farmer rain dress wear 
wet pasta bread cloud barn 


13 


TISS, Hyderabad ELI Practitioner Brief 10 


ಚಿತ 5. ಪದ ವಿಂಗಡಣೆಯ ವರ್ಕ್‌ಶೀಟ್‌. ಚಿತ 6 ಬೆಂಗಳೂರಿನ ಗುಬ್ಬಚ್ಚಿ ಕಲಿಕಾ 
ಸಮುದಾಯದಲ್ಲಿ ಚಿತ್ರದ ಕಾರ್ಡ್‌ಗಳೊಂದಿಗೆ 
ಪದಗಳನ್ನು ಹೊಂದಿಸುತ್ತಿರುವ ವಿದ್ಯಾರ್ಥಿ. 


ಮೂಲ: www.greatschools.com 


ಪದ ಆಟಗಳು 


ವಿದ್ಯಾರ್ಥಿಗಳ ಪದ ಜ್ಞಾನವನ್ನು ಬಲಪಡಿಸಲು ನೀವು ಈ ಆಸಕ್ತಿದಾಯಕ ಆಟಗಳನ್ನು ಆಡಿಸಬಹುದು 
.ವಾವು ಇಲ್ಲಿ ಕೆಲವನ್ನು ಹಂಚಿಕೊಳ್ಳುತ್ತೇವೆ. 


ಉದಾಹರಣೆಗೆ: 


*° ಹೊಸದಾಗಿ ಕಲಿತ ಕೆಲವು ಪದಗಳನ್ನು ಹೇಳಿ ಮತ್ತು ಅವುಗಳನ್ನು ತ್ವರಿತವಾಗಿ 
ಕಾರ್ಯಗತಗೊಳಿಸಲು ವಿದ್ಯಾರ್ಥಿಗಳಿಗೆ ಹೇಳಿ 

°e ಚಿತ್ರ6 ರಲ್ಲಿ ತೋರಿಸಿದ ರೀತಿ ಪದಗಳನ್ನು ಅವುಗಳ ಚಿತ್ರದ ಕಾರ್ಡ್‌ಗಳಿಗೆ ಅನುಗುಣವಾಗಿ 
ಹೊಂದಿಸಲು ಹೇಳಿ. 

* ವಿಮ್ಮ ಬಳಿ ವರ್ಡ್‌ ಜಾರ್‌ಗಳು ಇರಬಹುದು, ವಿದ್ಯಾರ್ಥಿಗಳು ಅದಲ್ಲಿರುವ ಕಾಗದದ 
ಸ್ಲಿಷ್‌ಗಳಲ್ಲಿ ಬರೆದ ಪದಗಳನ್ನು ಆರಿಸಿಕೊಳ್ಳುತ್ತಾರೆ ಮತ್ತು ಅದರಿಂದ ಪ್ರತ್ಯೇಕವಾಗಿ ಅಥವಾ 
ಗುಂಪಾಗಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸುತ್ತಾರೆ. 

*° ಈ ಸಮಯದಲ್ಲಿ, "ಸಮೂಹ(ಸಮೂಹ ಜೀವಿ) ಮತ್ತು ವಿರಕರು(ಸಸ್ಯಾಸಿ) ಹೇಗೆ ಒಟ್ಟಿಗೆ 
ಹೋಗಬಹುದು?" ಎ೦ಬ ಪ್ರಶ್ನೆಗಳನ್ನು ಕೇಳಿ 

oe CHamRATAS TTI TE) (ಬೆಕ್‌ ಮತ್ತು ಇತರರು, 2013). ಪದ ಗುಚ್ಛಗಳಂತೆ, 
ಪದಗಳ ನಡುವೆ ಸರಿಯಾದ ಸಂಪರ್ಕಗಳನ್ನು ಮಾಡುವವರೆಗೂ ವಿದ್ಯಾರ್ಥಿಗಳ 
ಪ್ರತಿಕ್ರಿಯೆಗಳನ್ನು ಸ್ವೀಕರಿಸಿ. ಉದಾಹರಣೆಗೆ, ಒಂದು ಉತ್ತರ ಈ ರೀತಿ ಇರಬಹುದು, ಒಬ್ಬ 
ಸಸ್ಯಾಸಿ ಸೆ) ಜನರೊಂದಿಗೆ ಇರಲು ಬಯಸುವುದಿಲ್ಲ ಆದರೆ ಒಬ್ಬ ಸಮೂಹವಾಸಿ 
(AR) ವ್ಯಕ್ತಿಯು ಮಾತನಾಡಲು ಸುತ್ತಲೂ ಜನ ಇರಬೇಕೆಂದು ಬಯಸುತ್ತಾನೆ. 


ಲೀನಿಯರ್‌ ಅರೇ (ರೇಖೀಯ ಸರಣಿಗಳು) 


ವಿದ್ಯಾರ್ಥಿಗಳು ಹಂತಗಳಲ್ಲಿ ಅಥವಾ ಪದವಿಗಳಲ್ಲಿ ಪದಗಳನ್ನು ಕಲಿಯುತ್ತಿರುವಾಗ (ಉದಾ. 
ವಿಶೇಷಣಗಳು ಮತ್ತು ಕ್ರಿಯಾವಿಶೇಷಣಗಳು) ಲೀನಿಯರ್‌ ಅರೇ ಬಹಳ ಉಪಯುಕವಾಗಿವೆ. ಅರೇಗಳು 
ಕಲಿತ ಪದವನ್ನು ಸಂಬಂಧಿತ ಪದಗಳೊಂದಿಗೆ ಹೆಚ್ಚು ಕಡಿಮೆ ಲಿಂಕ್‌ ಮಾಡಲು ಸಹಾಯ ಮಾಡುತ್ತವೆ. 
ಟೆಪಿಡ್‌ (ಕಟುವಾದ/ ಬಿರುಸಾದ (ಪದದ ಉದಾಹರಣೆಯನ್ನು ತೆಗೆದುಕೊಳ್ಳಿ (ಯೋಪ್‌ ಮತ್ತು 
ಇತರರು, 2009, ಪು. 149). ಪದವನ್ನು ಪರಿಚಯಿಸುವಾಗ, ಟೆಪಿಡ್‌ (ಕಟುವಾದ/ ಬಿರುಸಾದ) ಎಂದರೆ 
ತುಂಬಾ ಬಿಸಿ ಅಥವಾ ತಣ್ಣಗಿರುವುದಿಲ್ಲ ಅದು ಉಗುರು ಬೆಚ್ಚಗಿರುತ್ತದೆ ಎಂದು ನೀವು ವಿದ್ಯಾರ್ಥಿಗಳಿಗೆ 
ಹೇಳಬಹುದು ಮತ್ತು ಈ ಪದವನ್ನು ಹೆಚ್ಚಾಗಿ ದ್ರವ ಪದರಥಗಳ ಬಗ್ಗೆ ಹೇಳುವಾಗ ಬಳಸಲಾಗುತ್ತದೆ. 
ಅವರು ಉಗುರು ಬೆಚ್ಚ್‌ಗಿನ ಹಾಲು ತೆಗೆದುಕೊಳ್ಳಲು ಇಷ್ಟಪಡುತ್ತಾರಾ ಕೇಳಿ , ಏಕೆ ಅಥವಾ ಏಕೆ ಬೇಡ 
ಎಂದು ತಿಳಿದುಕೊಳ್ಳಿ . ತಮ್ಮ ಕಲಿಕೆಯನ್ನು ಬಲಪಡಿಸಲು ವಿದ್ಯಾರ್ಥಿಗಳನ್ನು, ಕಡಿಮೆ 
ತಾಪಮಾನದಿಂದ ಹೆಚ್ಚಿನ ತಾಪಮಾನಕ್ಕೆ ಅನುಗುಣವಾಗಿ , ಟೆಪಿಡ್‌ (ಕಟುವಾದ/ ಬಿರುಸಾದ 
ತಂಪಾದ, ಬೆಚ್ಚ್‌ಗಿನ, ಬಿಸಿ ಮತ್ತು ಶೀತ ಪದಗಳನ್ನು ಜೋಡಿಸಲು ಕೇಳಿ (ಚಿತ್ರ 9ನ್ನು ನೋಡಿ). ಅವರ 


ಆದೇಶಕ್ಕೆ (ಆರ್ಡರ್‌) ಅವರು ವೀಡುವ ಕಾರಣಗಳ ಮೇಲೆ ನಿಮ್ಮ ಗಮನವಿರಬೇಕು. ಇದು 
14 


TISS, Hyderabad ELI Practitioner Brief 10 
ವಿದ್ಯಾರ್ಥಿಗಳಿಗೆ, ಸನ್ನಿವೇಶಕ್ಕೆ ಸಂಬಂಧಿತ ಪದಗಳ ಬಗ್ಗೆ ಯೋಚಿಸುವ ಮತ್ತು ಪದದ 


ಅರ್ಥಗಳನ್ನು ಉತ್ತಮಗೊಳಿಸಿಕೂಳ್ಳವ ಅವಕಾಶವಾಗಿದೆ. 


LS EE SR RS 


Cold Cool Tepid warm Hot 


Figure 7. Shows an example of a linear array 


ಈ ಎಲ್ಲಾ ಆಳವಾದ ಸಂಸ್ಕರಣಾ ಚಟುವಟಿಕೆಗಳ ಜೊತೆಗೆ, ಹೊಸ ಸಂದರ್ಭಗಳಲ್ಲ) ಹೊಸದಾಗಿ ಕಲಿತ 
ಪದಗಳತ್ತ ವಿದ್ಯಾರ್ಥಿಗಳ ಗಮನವನ್ನು ಹರಿಸುವಂತೆ ಮಾಡುವುದನ್ನು ಮರೆಯದಿರಿ - ಅಂತಹವುಗಳು 
ಇನ್ನೊಂದು ಅಧ್ಯಾಯದಲ್ಲಿ ಬರಬಹುದು, ಕಥೆಪುಸಕ ಅಥವಾ ವಿಷಯ-ಪ್ರದೇಶ ಸೂಚನೆಯಲ್ಲಿ 
ಕಾಣಿಸಿಕೊಳ್ಳಬಹುದು. ಆ ಪದಗಳ ಬಗ್ಗೆ ಅವರು ಈಗಾಗಲೇ ತಿಳಿದಿರುವ ವಿಷಯಗಳಿಗೆ 
ಸಂಪರ್ಕಿಸಿಕೊಳ್ಳಲು ಸಹಾಯವಾಗುತ್ತದೆ. ಈ ಪದಗಳನ್ನು ಸೂಕ ಸಂದರ್ಭಗಳಲ್ಲಿ ತಮಗೆ ತಾವು 
ಪ್ರಸ್ತುತಪಡಿಸಿಹೊಯ್ಗುವ ರೀತಿ ಅನ್ಸಯಿಸುವುದು ಸಹ ಎಿಮಗೆ ಮುಖ್ಯವಾಗಿದೆ. ಅಂದರೆ, ನೀವು 
ಪುಸ್ತಕಗಳನ್ನು ಓದುವಾಗ ಅಥವಾ ವಿದ್ಯಾರ್ಥಿಗಳ ಮೌಖಿಕ ಅಥವಾ ಲಿಖಿತ ಪ್ರತಿಕ್ರಿಯೆಗಳ ಬಗ್ಗೆ 
ಚರ್ಚಿಸುವಾಗ, ಅವರು ಓದಿದ ಹೊಸ ಪದಗಳು, ಹೇಳಿದ ಅಥವಾ ಬರೆದ ವಿಷಯಗಳಿಗೆ ಉತ್ತಮ 
ಪರ್ಯಾಯಗಳಾಗಿರಬಹುದಾದ ವಿದರ್ಶನಗಳನ್ನು ಹೈಲೈಟ್‌ ಮಾಡಿ (ಬೆಕ್‌ ಮತ್ತು ಇತರರು, 2002). 


ನೀವು ವಿದ್ಯಾರ್ಥಿಗಳನ್ನು ತರಗತಿಯ ಹೊರಗೆ ಹೊಸದಾಗಿ ಕಲಿತ ಪದಗಳನ್ನು ಗಮನಿಸಲು ಮತ್ತು 
ಬಳಸಲು ಪ್ರೇರೇಪಿಸಲು ವರ್ಡ್‌ ವಿರುರ್ಣ್‌ (ಪದ ಮಾಂತಿಕರು ಅಭ್ಯಾಸವನ್ನು ಮಾಡಲು 
ಪ್ರಯತ್ನಿಸಬಹುದು (ಬೆಕ್‌ ಮತ್ತು ಇತರರು, 2002. ಇಲ್ಲಿ, ಆ ಪದಗಳನ್ನು ವಿದ್ಯಾರ್ಥಿಗಳು ತರಗತಿಯ 
ಹೊರಗಡೆ ನೋಡುವ, ಕೇಳುವ ಅಥವಾ ಬಳಸುವ ಸಂದರ್ಭಗಳನ್ನು ವಿವರಿಸುವ ಮೂಲಕ 
ಅಂಕಗಳನ್ನು ಗಳಿಸುತ್ತಾರೆ. ಇದು ಟಿವಿ, ರೇಡಿಯೋ, ಶಾಲೆಯಲ್ಲಿಯೂ ಬೇರೆಡೆ, ಬೀದಿಯಲ್ಲಿ ಅಥವಾ 
ಮನೆಯಲ್ಲಿರಬಹುದು. ಚಾರ್ಟಿಲ್ಲಿ ವಿದ್ಯಾರ್ಥಿಗಳ ಹೆಸರುಗಳ ಮುಂದೆ ಪ್ರತಿ ಕೆಲವು ವಾರಗಳಿಗೊಮ್ಮೆ 
ಅಂಕಗಳನ್ನು ಸೇರಿಸಿ. ಹೆಚ್ಚು ಅಂಕ ಗಳಿಸಿದ ಮಗು ವರ್ಡ್‌ ವಿರುರ್ಡ್‌ (ಪದ ಮಾಂತ್ರಿಕರು) ಆಗುತ್ತಾರೆ. 


ಪದದ ಅರ್ಥಗಳನ್ನು ತಾವಾಗಿಯೇ ಕಲಿಯಲು ವಿದ್ಯಾರ್ಥಿಗಳಿಗೆ ಉಲ್ಲೇಖ ಸಾಮಗ್ರಿಗಳನ್ನು ಬಳಸಲು 
ಕಲಿಸುವುದು ಸಹ ಬಹಳ ಮುಖ್ಯ. ಪುಸ್ತಕಗಳ ಕೊನೆಯಲ್ಲಿ ನಿಘಂಟುಗಳು ಮತ್ತು ಗ್ಲಾಸರಿಗಳಲ್ಲಿನ 
ಪದಗಳನ್ನು ನೋಡಲು ಅವರಿಗೆ ಕಲಿಸಿ. ನೀವು ಮಕ್ಕಳ ಸ್ನೇಹಿ ಚಿತ್ರ ನಿಘಂಟುಗಳೊಂದಿಗೆ 
ಪ್ರಾರಂಭಿಸಬಹುದು (ಚಿತ್ರ 8ರಲ್ಲಿ ನೋಡಿ). ಇತರ ಮಾಹಿತಿಯ ಮೂಲಗಳು ಪದ ಲಾಗ್‌ಗಳು, ಪದ 
ನಕ್ಲೆಗಳು, ಚಿತ್ರ-ನಿಘಂಟು ಪಟ್ಟೆಯನ್ನು ತರಗತಿಯಲ್ಲಿ ಪ್ರದರ್ಶಿಸಲಾಗುತ್ತದೆ. ಶಿಕಕರನ್ನು ಅಥವಾ 
ಹಳೆಯ ವಿದ್ಯಾರ್ಥಿಗಳನ್ನು ಸಹಾಯಕ್ಕಾಗಿ ಕೇಳಬಹುದು. ಅವರು ಯಾವ ಮೂಲವನ್ನು 
ಬಳಸುತ್ತಾರೋ, ಅದನ್ನು ಸಂಭವನೀಯ ಅರ್ಥ ಕೋಡಲು ಮತ್ತು ಮತ್ತೆ ಪಠ್ಯಕ್ಕೆ ಜೋಡಿಸಲು 
ಪ್ರೋತ್ಸಾಹಿಸಿ ಮತ್ತು ಅವರು ಇಲ್ಲಿಯವರೆಗೆ ಓದಿದ್ದನ್ನು ಆಧರಿಸಿ ನೋಡಿದರೆ ಇದಕ್ಕೆ ಅರ್ಥವಿದೆಯೇ 
ಎಂದು ಪರಿಶೀಲಿಸಿ. 


15 


TISS, Hyderabad ELI Practitioner Brief 10 


ಚಿತ್ರ 8 ಮಕ್ಕಳಿಗಾಗಿ ಚಿತು-ನಿಘಂಟಿನ ಉದಾಹರಣೆಯನ್ನು ಇದು ತೋರಿಸುತ್ತದೆ. ಮೂಲ 
www.books4kids.net 


ಈ ಹ್ಯಾಂಡ್‌ ಔಟ್‌ ಆರಂಭಿಕ ಶ್ರೇಣಿಗಳಲ್ಲಿ ಶಬ್ಬಕೋಶವನ್ನು ಬೋಧಿಸುವುದರ ಮೇಲೆ ಕೇಂದ್ರೀಕರಿಸಿದೆ. 
ದೊಡ್ಡ ವಿದ್ಯಾರ್ಥಿಗಳೊಂದಿಗೆ, ನೀವು ಪದ ಭಾಗಗಳನ್ನು (ಬೇರುಗಳು, ಅವಫಿಕ್ಸ್‌ಗಳು, ಪ್ರತ್ಯಯಗಳು, 
ಇತ್ಯಾದಿ) ಕಲಿಸುವುದರ ಕಡೆ ಮತ್ತು ಅಪರಿಚಿತ ಪದಗಳ ಅರ್ಥವನ್ನು ತಾವಾಗಿಯೇ ಕಂಡುಕೊಳ್ಳಲು 
ಸಹಾಯವಾಗುವಂತಾ ಸಂದರ್ಭದ ಸುಳಿವುಗಳನ್ನು ಬಳಸುವುದರ ಕಡೆಗೂ ಗಮನ ಹರಿಸಬಹುದು. 


ಸಾರಾಂಶ 


ವಿದ್ಯಾರ್ಥಿಗಳು ಹೊಸ ಪದಗಳನ್ನು ಪರಿಣಾಮಕಾರಿಯಾಗಿ ಬಳಸಲು ಸಾಧ್ಯವಾಗಬೇಕಾದರೆ, ಅವರು ಆ 
ಪದಗಳೊಂದಿಗೆ ಆಳವಾಗಿ ಪರಿಚಿತರಾಗಬೇಕು. ಪದಗಳೊಂದಿಗೆ ಆಳವಾದ 
ಎಂಗೇಜೈಂಟ್‌ (ತೊಡಗಿಸಿಕೊಳ್ಳಲು) ನಡೆಸಲು ಸಮಯ ಮತ್ತು ಶ್ರಮ ಎರಡೂ ಬೇಕಾಗುತ್ತದೆ . 
ಆದ್ದರಿಂದ, ಶಬ್ಲಕೋಶ ಬೋಧನೆಗಾಗಿ ಕೆಲವು ಪದಗಳನ್ನು ಆರಿಸಿ ಅದು ನಿಮ್ಮ ವಿದ್ಯಾರ್ಥಿಗಳಿಗೆ 
ಹಲವಾರು  ಡೊಮೇನ್‌(ಮಾದರಿ)ಗಳಲ್ಲಿ ಹೆಚ್ಚು ಉಪಯುಕವಾಗಬಹುದು. ಈ ಪದಗಳನ್ನು 
ಕಲಿಸುವಾಗ, ವಿದ್ಯಾರ್ಥಿಗಳಿಗೆ ಅವುಗಳ ವ್ಯಾಖ್ಯಾನಗಳು ಮತ್ತು ಸಮಾನಾರ್ಥಕಗಳನ್ನು ನೀಡುವ 
ಬದಲು ಅವುಗಳನ್ನು ವಿಬಿನ್ನ ಸಂದರ್ಭಗಳಲ್ಲಿ ಹೇಗೆ ಬಳಸಲಾಗುತ್ತದೆ ಎಂಬುದಕ್ಕೆ ಹಲವಾರು 
ಉದಾಹರಣೆಗಳ ಜೊತೆ ಹಂಚಿಕೊಳ್ಳಿ. ನಾವು ಚರ್ಚಿಸಿದ ವಿಭಿನ್ನ ತರಗತಿ ಚಟುವಟಿಕೆಗಳ ಮೂಲಕ ಆ 
ಪದಗಳನ್ನು ಹೆಚ್ಚು ಸಕ್ರಿಯವಾಗಿ ಮತ್ತು ಆಗಾಗ್ಗೆ ಸಂವಹನ ನಡೆಸಲು ಪ್ರೋತ್ಸಾಯಿಸಿ. 


ವಿದ್ಯಾರ್ಥಿಗಳೊಂದಿಗೆ ಈ ಪದಗಳ ಬಗ್ಗೆ ಮಾತನಾಡಿ ಮತ್ತು ಹೊಸ ಮಾಹಿತಿಯನ್ನು ಅವರು 
ಈಗಾಗಲೇ ತಿಳಿದಿರುವುದಕೆ ಸಂಪರ್ಕಿಸಿಕೊಳ್ಳಲು ಅವರಿಗೆ ಸಹಾಯ ಮಾಡಿ, 

ಅಷ್ಟೇ ಮುಖ್ಯವಾಗಿ , ಪದಗಳು ಮತ್ತು ಅವುಗಳ ನಡುವಿನ ಸಂಬಂಧಗಳಿಗೆ ಉತ್ಸಾಹವನ್ನು ಸೃಷ್ಟಿಸಿ. 
ನೀವು ಇದನ್ನು ಯಶಸ್ವಿಯಾಗಿ ಮಾಡಿದರೆ, ವಿದ್ಯಾರ್ಥಿಗಳು ಸ್ವತಃ ಅರ್ಥಗಳು, ಸಂಪರ್ಕಗಳು ಮತ್ತು 
ಅಪ್ಲಿಕೇಶನ್‌ಗಳನ್ನು ನೋಡಲು ಪ್ರೇರೇಪಿಸಲ್ಪಡುತ್ತಾರೆ. 


16 


TISS, Hyderabad ELI Practitioner Brief 10 


ಈ ಹ್ಯಾಂಡ್‌ ಔಟ್‌ ನಲ್ಲಿ, ಮಕ್ಕಳಿಗೆ ಹೊಸ ಪದಗಳನ್ನು ನೇರವಾಗಿ ಕಲಿಸುವ ಮೂಲಕ ಮಾತ್ರ 
ಕಲಿಯುತ್ತಾರೆ ಎಂಬ ಅಭಿಪ್ರಾಯವನ್ನು ನಾವು ನಿಮಗೆ ನೀಡಿರಬಹುದು. ಆದರೆ ಎಲ್ಲಾ ಬಾಷಾ 
ಕಲಿಕೆಯಂತೆ, ಅವರು ಸಾಮಾನ್ಯವಾಗಿ ಭಾಷೆ ಮತ್ತು ಸಾಹಿತ್ಯದೊಂದಿಗೆ ಅಧಿಕೃತ ಸಂವಾದವನ್ನು 
ಹೊಂದಿರುವುದರಿಂದ ಹೊಸ ಪದಗಳನ್ನು ಮತ್ತು ಅವುಗಳ ಬಳಕೆಯನ್ನು ವಬಿರಂತರಬಾಗಿ 
ಕಲಿಯುತ್ತಿರುತ್ತಾರೆ. ಆದ್ದರಿಂದ, ನಿಮ್ಮ ವಿದ್ಯಾರ್ಥಿಗಳನ್ನು ಮೌಖಿಕ ಭಾಷೆಯ ಚಟುವಟಿಕೆಗಳಲ್ಲಿ 
ತೊಡಗಿಸಿಕೊಳ್ಳಿ, ರೀಡ್‌ ಅಲೌಡ್‌ ಪುಸ್ತಕಗಳು / ಕಥೆಗಳ ಸುತ್ತ ಚರ್ಚೆ ಮತ್ತು ಅವರ ಅನುಭವಗಳ ಬಗ್ಗೆ 
ಬರೆಯುವ ಚಟುವಟಿಕೆಗಳ ಸಮಯದಲ್ಲಿ ಪದಗಳ ಬಳಕೆ ಮಾಡುವಂತೆ ಪ್ರೋತ್ಸಾಯಿಸಿ. 


References 

Archer, A. (n.d.). Vocabulary development (2/03). Retrieved from 
https://www.nsbsd.org/cms/lib01/AK01001879/Centricity/Domain/41/Anita%20Archer- 
Voc.Dev.pdf 

Beck, |. L., McKeown, M. G. & Kucan, L. (2002, 2013). Bringing words to life: Robust vocabulary 


instruction 27d and 3" ed. New York: The Guilford Press. 


Stahl, S. A. (1986). Three principles of effective vocabulary instruction. Journal of Reading, 


29 (7), pp. 662-668. 


Subramaniam, S., Menon, S., & Sajitha S. (2017). LiRIL teacher's guide - Teaching and learning the 


script. Azim Premji University. 


Vygotsky, L. S. (1978). Mind in society: The development of higher psychological processes. 


Cambridge, Mass.: Harvard University Press. 


Yopp, H. K.; Yopp, R. H. & Bishop, A. (2009). Vocabulary instruction for academic success. 


Huntington Beach, CA: Shell Education. 


Author: Akhila Pydah | Conceptual Support and Editing: Shailaja Menon 


Copy-editing: Simrita Takhtar | Layout and Design: Harshita V. Das 


This work is licensed under the Creative Commons Attribution-NonCommercial-No Derivatives 4.0 
International License. For details about this licence visit htip//creativecommons.org/licenses/by-nc-nd/4.0/ 


17 


